ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪ್ರಶ್ನೆ ಸ೦ಖ್ಯೆ: 1099 (1411) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 
ವಿಷಯ: ರಾಜ್ಯದಲ್ಲಿರುವ ನಗರಾಭಿವೃದ್ಧಿ ಪ್ರಸ್ತಾವನೆಗಳ ಬಗ್ಗೆ 
(ಅ) ನಗರಾಭಿವೃದ್ಧಿ ಪ್ರಾಧಿಕಾರ ಎಂದರೇನು; ಅವು ಯಾವುವು; ಯಾವಾಗ ಸ್ಥಾಪನೆ 


ಮಾಡಲಾಗಿದೆ; ಅದರ ಉದ್ದೇಶಗಳೇನು; ರಾಜ್ಯದಲ್ಲಿರುವ ನಗರಾಭಿವೃದ್ದಿ 
ಪ್ರಾಧಿಕಾರಗಳಾವುವು; 


(ಆ) ಸದರಿ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಯಾವ-ಯಾವ ಉದ್ದೇಶಗಳಿಗಾಗಿ 
ಜಮೀನನ್ನು ಸ್ವಾಧೀನಪಡಿಸಿಕೂಂಡು ಅಭಿವೃದ್ದಿ ಮಾಡಿ ಹಸ್ತಾಂತರಿಸಲು ಅಧಿಕಾರ 
ಹೊಂದಿದೆ; (ವಿವರವಾಗಿ ಉದ್ದೇಶವಾರು ಮಾಹಿತಿ ನೀಡುವುದು) 


(ಇ) ತುಮಕೂರು ಜಿಲ್ಲೆಯಲ್ಲಿ ನಗರಾಬಿವೃದ್ಧಿ ಪ್ರಾಧಿಕಾರ ಇದೆಯೇ; ಹಾಗಿದ್ದಲ್ಲಿ, 
ಸದರಿ ಪ್ರಾಧಿಕಾರದಿಂದ ಕಳೆದ 15 ವರ್ಷಗಳಲ್ಲಿ ಯಾವ ಯಾವ ಬಡಾವಣೆ 
ನಿರ್ನ್ಬಿಸಲಾಗಿದೆ; ಎಷ್ಟು ಬಿವೇಶನಗಳನ್ನು ಹಂಚಿಕ ಮಾಡಲಾಗಿದೆ; ಉಳಿದ 
ನಿವೇಶನಗಳೆಷ್ಟು; (ಬಿವರವಾದ ಮಾಹಿತಿ ನೀಡುವುದು) 


(ಈ) ತುಮಕೂರು ನಗರದ ಅಮಾನಿಕೆರೆಯನ್ನು ಸದರಿ ಪ್ರಾಧಿಕಾರ ನಿರ್ವಹಣೆ 
ಮಾಡುತ್ತಿದೆಯೇ; ನಿರ್ವಹಣೆಗಾಗಿ ಇಲ್ಲಿಯವರೆಗೂ ಮಾಡಿದ ಖರ್ಚು ಎಷ್ಟು? 
(ವಿವರವಾಗಿ ಮಾಹಿತಿ ನೀಡುವುದು) 


